CPMG/ KA/ BG-GPO/13/2003-2005 





ಸಶಿ 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


9 





ಸಂಪುಟ ೧೪೦ ಬೆಂಗಳೂರು, ಗುರುವಾರ, ಏಪ್ರಿಲ್‌ ೨೧, ೨೦೦೫ (ವೈಶಾಖ ೧, ಶಕ ವರ್ಷ ೧೯೨೭) ಸಂಚಿಕೆ ೧೬ 











ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 


ಉಪವಿಭಾಗಾಧಿಕಾರಿಗಳವರ ಕಾರ್ಯಾಲಯ, ಮಧುಗಿರಿ ಉಪ ವಿಭಾಗ, ಮಧುಗಿರಿ 
ಪ್ರಕಟಣೆ ನಂ. ಎಲ್‌ಎಕ್ಕೂ:ಎಸ್‌ಆರ್‌:06/2004-05, ದಿನಾಂಕ: 11ನೇ ಏಪ್ರಿಲ್‌ 2005 

ತುಮಕೂರು ಜಿಲ್ಲೆ, ಮಧುಗಿರಿ ತಾಲ್ಲೂಕು ಕೊಡಿಗೇನಹಳ್ಳಿ ಹೋಬಳಿ, ಕಂಸಾನಹಳ್ಳಿ ಗ್ರಾಮದ ಸ.ನಂ.323 ರಲ್ಲಿ 1.00 ಎಕರೆ ಜಮೀನನ್ನು 
ಭೂಕಂಪನದ ಉಪಕರಣಗಳನ್ನು ಸ್ಥಾಪಿಸುವ ಸಂಬಂಧ ಪೂರ್ವಭಾವಿ 41ರ ಅಧಿಸೂಚನೆಯು ಜಿಲ್ಲಾಧಿಕಾರಿಗಳು ತುಮಕೂರುರವರಿಂದ 
ಎಲ್‌ಎಕ್ಕೂ:ಎಸ್‌ಆರ್‌ :88/04-05, ದಿನಾಂಕ: 19.12.2004 ರಂತೆ ಅನುಮೋದನೆಯಾಗಿದ್ದು, ಸದರಿ ಅಧಿಸೂಚನೆಯು ಕರ್ನಾಟಕ ರಾಜ್ಯ ಪತ್ರದಲ್ಲಿ 
ದಿನಾಂಕ: 30.12.2004 ಮತ್ತು 27.1.2005 ರಂದು ಎರಡು ಬಾರಿ ಪ್ರಕಟಣೆಯಾಗಿರುತ್ತದೆ. 

ಇದರಿಂದ ಭೂಸ್ವಾಧೀನ ಪ್ರಕರಣದಲ್ಲಿ ವ್ಯತ್ಕಾಸವಾಗಿರುವುದರಿಂದ ದಿನಾಂಕ: 27.1.05 ರಂದು ಪ್ರಕಟವಾದ 4(1)ರ ಅಧಿಸೂಚನೆಯನ್ನು 
ಯಾರೂ ಗಣನೆಗೆ ತೆಗೆದುಕೊಳ್ಳಬಾರದೆಂದು ಹಾಗೂ 30.12.2004ರ ಅಧಿಸೂಚನೆಯಿಂದ ಕ್ರಮ ಜರುಗಿಸಲಾಗುವುದೆಂದು ಈ ಮೂಲಕ ಪ್ರಕಟಣೆ 
ಹೊರಡಿಸಿದೆ. 

ಉಪವಿಭಾಗಾಧಿಕಾರಿ ಹಾಗೂ ಭೂಸ್ವಾಧೀನಾಧಿಕಾರಿ, 
ಪಿ.ಆರ್‌. 167 ಮಧುಗಿರಿ ಉಪವಿಭಾಗ, ಮಧುಗಿರಿ. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಅಂತಿಮ ಅಧಿಸೂಚನೆ 
ಸಂಖ್ಯೆ: ಕೆಎಸ್‌ಎ:ಸಿಆರ್‌:24/2004-2005, ದಿನಾಂಕ: 21ನೇ ಮಾರ್ಚ್‌ 2005 

ನಂ. ಕೆಎಸ್‌ಎ:ಸಿಆರ್‌:242004-2005, ದಿನಾಂಕ: 14.7.1999ರ ಪ್ರಿಲಿಮಿನರಿ ಅಧಿಸೂಚನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿ 
ಅದರಲ್ಲಿ ಸದರಿ ಅಧಿಸೂಚನೆಯ ಷೆಡ್ಕೂಲ್‌ನಲ್ಲಿರುವ ಬೆಂಗಳೂರು ನಗರ ಅಪ್ಪಾಜಪ್ಪ ಗಾರ್ಡನ್‌ ಕೊಳಚೆ ಪ್ರದೇಶವನ್ನು ಕರ್ನಾಟಕ ಕೊಳಚೆ 
ಪ್ರದೇಶಗಳ (ನಿರ್ಮೂಲನೆ ಮತ್ತು ಅಭಿವೃದ್ಧಿ) ಕಾಯ್ದೆ 1973ರ ಸೆಕ್ಷನ್‌ 3 ರಡಿಯಲ್ಲಿ ಪ್ರಾರಂಭಿಕವಾಗಿ ಕೊಳಚೆ ಪ್ರದೇಶವೆಂದು ಘೋಷಿಸಿ 
ಸಂಬಂಧಿಸಿದವರಿಂದ ಆಕ್ಷೇಪಣೆಗಳನ್ನು ಆಹ್ವಾನಿಸಲಾಗಿತ್ತು. 

ಸದರಿ ಪ್ರಿಲಿಮಿನರಿ ಅಧಿಸೂಚನೆಗೆ ಸಂಬಂಧಿಸಿದಂತೆ ರೈಲ್ವೆ ಇಲಾಖೆಯವರು ಆಕ್ಷೇಪಣೆಯನ್ನು ಸಲ್ಲಿಸಿರುತ್ತಾರೆ. ಈ ಬಗ್ಗೆ ಆಯುಕ್ತರು, 
ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿಯವರು ವರದಿ ಸಲ್ಲಿಸಿ ಈ ಪ್ರದೇಶದಲ್ಲಿ ಗುಡಿಸಲು ಇರುವುದರಿಂದ ಹಾಗೂ ಈ ಪ್ರದೇಶವು ಕೊಳಚೆ 
ಗುಣಲಕ್ಷಣಗಳನ್ನು ಹೊಂದಿರುವುದರಿಂದ ಇವರ ಆಕ್ಷೇಪಣೆಗಳನ್ನು ತಿರಸ್ಕರಿಸಿ ಇದನ್ನು ಕೊಳಚೆ ಪ್ರದೇಶವೆಂದು ಅಂತಿಮವಾಗಿ ಘೋಷಿಸುವಂತೆ 
ತಿಳಿಸಿರುತ್ತಾರೆ. 

ಪ್ರಶ್ನಿತ ಕೊಳಚೆ ಪ್ರದೇಶದಲ್ಲಿ ಗುಡಿಸಲು/ಮನೆಗಳು ದುರಸ್ಥಿ ಇಲ್ಲದೇ ಕುಡಿಯುವ ನೀರು, ದೀಪ, ರಸ್ತೆ, ಚರಂಡಿ ಇತ್ಯಾದಿ ಮೂಲಭೂತ 
ಸೌಕರ್ಯಗಳಿಲ್ಲದೇ ಅನಾರೋಗ್ಯಕರ ವಾತಾವರಣ ಉಂಟಾಗಿರುತ್ತದೆ. ಸದರಿ ಪ್ರದೇಶವನ್ನು ಅಭಿವೃದ್ಧಿಪಡಿಸುವುದು ಅತ್ಯಗತ್ಯವಾಗಿರುತ್ತದೆ. ಆದ್ದರಿಂದ 
ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973ರ ಸೆಕ್ಷನ್‌ 3 ರಡಿಯಲ್ಲಿ ದತ್ತವಾಗಿರುವ ಅಧಿಕಾರದಂತೆ ಈ ಕೆಳಕಂಡ 
ಷೆಡ್ಕೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವನ್ನು ಮೇಲ್ಕಂಡ ಕಾಯ್ದೆಯ ಸೆಕ್ಟನ್‌ 3 ರಡಿಯಲ್ಲಿ ಅಂತಿಮವಾಗಿ ಕೊಳಚೆ ಪ್ರದೇಶವೆಂದು ಘೋಷಿಸಿರುತ್ತೇನೆ. 


(೨೦೧) 


ಶಶಿ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೨೧, ೨೦೦೫ ಭಾಗ - ೬ 


ಇ 















































ಷೆಡ್ಯೂಲ್‌ 
ಬೆಂಗಳೂರು ನಗರ ಕಾರ್ಪೋರೇಷನ್‌ ವ್ಯಾಪ್ತಿಯ ಕದಿರಪ್ಪ ರಸ್ತೆ, 9ನೇ ಕ್ರಾಸ್‌, ಇಲ್ಲಿರುವ ಚೆಕ್ಕುಬಂದಿ ಮತ್ತು ಹದ್ದುಬಸ್ತು ತಃಖ್ತೆ 
ಕ್ರ. | ಕೊಳಚೆ ಪ್ರದೇಶದ ಮಾಲೀಕರ ಸರ್ವೆ ವಿಸ್ತೀರ್ಣ ಚೆಕ್ಕುಬಂದಿಗಳು 
ಸಂ. | ಹೆಸರು ಮತ್ತು ಸ್ಥಳ ಹೆಸರು ನಂ. (ಚ.ಅ.) ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
1 | ಅಪ್ಪಾಜಪ್ಪ ರಂಗಪ್ಪ ಬಿನ್‌ ಖಾತಾ | 0-05 12 ಅಪ್ಪಾಜಪ್ಪ ಗೋವಿಂದಕದಿರಪ್ಪ ಕದಿರಪ್ಪ ಚಿತ್ತೂರು 
ಗಾರ್ಡನ್‌, ಲೇಟ್‌ ಅಪ್ಪಾಜಪ್ಪ | ನಂ.1 ಗುಂಟೆ ಗಾರ್ಡನ್‌, ನವರ ಸ್ವತ್ತು ಸ್ಟೆ ರಂಗಪ್ಪ 
ಕದಿರಪ್ಪ ರಸ್ತೆ, ಮತ್ತು ಮಕ್ಕಳು 9ನೇ ಅಡ್ಡರಸ್ತೆ ನವರ ಆಸ್ತಿ 
9ನೇ ಕ್ರಾಸ್‌, 1. ಗಿರಿಜಮ್ಮ 
ಬೆಂಗಳೂರು 2. ಸರೋಜ 
3. ರುಕ್ಮಿಣಿ 
4. ರಾಮಕೃಷ್ಣಮ್ಮ 
ಎಂ.ಎ. ಸಾಧಿಕ್‌ 
ಪಿ.ಆರ್‌. 152 ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು. 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಅಂತಿಮ ಅಧಿಸೂಚನೆ 
ಸಂಖ್ಯೆ: ಕೆಎಸ್‌ಎ:ಸಿಆರ್‌:25/1998-1999, ದಿನಾಂಕ: 21ನೇ ಮಾರ್ಚ್‌ 2005 

ನಂ. ಕೆಎಸ್‌ಎ:ಸಿಆರ್‌:25/1998-99, ದಿನಾಂಕ: 20.7.1999ರ ಪ್ರಿಲಿಮಿನರಿ ಅಧಿಸೂಚನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿ 
ಅದರಲ್ಲಿ ಸದರಿ ಅಧಿಸೂಚನೆಯ ಷೆಡ್ಕೂಲ್‌ನಲ್ಲಿರುವ ಬೆಂಗಳೂರು ನಗರ ಸರ್ವಜ್ಞನಗರ ಕೊಳಚೆ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ 
(ನಿರ್ಮೂಲನೆ ಮತ್ತು ಅಭಿವೃದ್ಧಿ) ಕಾಯ್ದೆ 1973ರ ಸೆಕ್ಷನ್‌ 3 ರಡಿಯಲ್ಲಿ ಪ್ರಾರಂಭಿಕವಾಗಿ ಕೊಳಚೆ ಪ್ರದೇಶವೆಂದು ಘೋಷಿಸಿ ಸಂಬಂಧಿಸಿದವರಿಂದ 
ಆಕ್ಷೇಪಣೆಗಳನ್ನು ಆಹ್ವಾನಿಸಲಾಗಿತ್ತು. 

ಸದರಿ ಪ್ರಿಲಿಮಿನರಿ ಅಧಿಸೂಚನೆಗೆ ಸಂಬಂಧಿಸಿದಂತೆ ರೈಲ್ವೆ ಇಲಾಖೆಯವರು ಆಕ್ಷೇಪಣೆಯನ್ನು ಸಲ್ಲಿಸಿರುತ್ತಾರೆ. ಈ ಬಗ್ಗೆ ಆಯುಕ್ತರು, 
ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿಯವರು ವರದಿ ಸಲ್ಲಿಸಿ ಈ ಪ್ರದೇಶದಲ್ಲಿ ಗುಡಿಸಲು ಇರುವುದರಿಂದ, ಹಾಗೂ ಈ ಪ್ರದೇಶವು ಕೊಳಚೆ 
ಗುಣಲಕ್ಷಣಗಳನ್ನು ಹೊಂದಿರುವುದರಿಂದ ಇವರ ಆಕ್ಷೇಪಣೆಗಳನ್ನು ತಿರಸ್ಕರಿಸಿ ಇದನ್ನು ಕೊಳಚೆ ಪ್ರದೇಶವೆಂದು ಅಂತಿಮವಾಗಿ ಘೋಷಿಸುವಂತೆ 
ತಿಳಿಸಿರುತ್ತಾರೆ. 

ಪ್ರಶ್ನಿತ ಕೊಳಚೆ ಪ್ರದೇಶದಲ್ಲಿ ಗುಡಿಸಲು/ಮನೆಗಳು ದುರಸ್ಥಿ ಇಲ್ಲದೇ ಕುಡಿಯುವ ನೀರು, ದೀಪ, ರಸ್ತೆ, ಚರಂಡಿ ಇತ್ಯಾದಿ ಮೂಲಭೂತ 
ಸೌಕರ್ಯಗಳಿಲ್ಲದೇ ಅನಾರೋಗ್ಯಕರ ವಾತಾವರಣ ಉಂಟಾಗಿರುತ್ತದೆ. ಸದರಿ ಪ್ರದೇಶವನ್ನು ಅಭಿವೃದ್ಧಿಪಡಿಸುವುದು ಅತ್ಯಗತ್ಯವಾಗಿರುತ್ತದೆ. ಆದ್ದರಿಂದ 
ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973ರ ಸೆಕ್ಟನ್‌ 3 ರಡಿಯಲ್ಲಿ ದತ್ತವಾಗಿರುವ ಅಧಿಕಾರದಂತೆ ಈ ಕೆಳಕಂಡ 
ಷೆಡ್ಕೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವನ್ನು ಮೇಲ್ಕಂಡ ಕಾಯ್ದೆಯ ಸೆಕ್ಷನ್‌ 3 ರಡಿಯಲ್ಲಿ ಅಂತಿಮವಾಗಿ ಕೊಳಚೆ ಪ್ರದೇಶವೆಂದು ಘೋಷಿಸಿರುತ್ತೇನೆ. 

ಷೆಡ್ಯೂಲ್‌ 

ಬೆಂಗಳೂರು ನಗರ ಕಾರ್ಪೋರೇಷನ್‌ ವ್ಯಾಪ್ತಿಯ ಅಪ್ಪಾಜಪ್ಪ ಗಾರ್ಡನ್‌, 6ನೇ ಕ್ರಾಸ್‌, ಸರ್ವಜ್ಞನಗರ ಕೊಳಚೆ ಪ್ರದೇಶ ಇಲ್ಲಿರುವ 

ಚಿಕ್ಕುಬಂದಿ ಮತ್ತು ಹದ್ದುಬಸ್ತು ತಃಖ್ತೆ 











ಕ್ರ. ಕೊಳಚೆ ಪ್ರದೇಶದ ಮಾಲೀಕರ ಹೆಸರು ಸರ್ವೆ | ವಿಸ್ತೀರ್ಣ ಚಿಕ್ಕುಬಂದಿಗಳು 
ಸಂ ಹೆಸರು ಮತ್ತು ಸ್ಥಳ ನಂ. (ಚ.ಅ.) ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
1 | ಸರ್ವಜ್ಞನಗರ, ರಂಗಪ್ಪ ಬಿನ್‌ ಲೇಟ್‌ ಖಾತಾ 0-10 ದಾಸಪ್ಪ ಮುನಿಕಲ್ಲಪ್ಪ | ಕಟ್ಟಿಯಮ್ಮ | ಯಲ್ಲಮ್ಮ 
ಅಪ್ಪಾಜಪ್ಪ ಅಪ್ಪಾಜಪ್ಪ ಮತ್ತು ಮಕ್ಕಳು ನಂ.2 ಗುಂಟೆ ಲೇನ್‌ ನವರ ಸ್ವತ್ತು ನವರ ನವರ 
ಗಾರ್ಡನ್‌, 6ನೇ 1. ಗಿರಿಜಮ್ಮ ಮನೆಗಳು | ಬಡಾವಣೆ 
ಕ್ರಾಸ್‌, 2. ಕೃಷ್ಣಪ್ಪ 
ದೊಡ್ಡಿಗುಂಟೆ. 3. ರುಕ್ಮಿಣಿ 
4. ರಾಮಕೃಷ್ಣಮ್ಮ 
5. ಲಲಿತ 
6. ಹೇಮಾವತಿ 
7. ಪ್ರಮೀಳ 
8. ಪಾರಿಜಾತ 
ನಂ.8, ಕದಿರಪ್ಪ ರಸ್ತೆ, 
ದೊಡ್ಡಗುಂಟೆ, ಕಾಕ್ಸ್‌ಟೌನ್‌, 
ಬೆಂಗಳೂರು-5 



































ಎಂ.ಎ. ಸಾಧಿಕ್‌ 
ಪಿ.ಆರ್‌. 151 ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು. 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೨೧, ೨೦೦೫ ೨೦೩ 


ಇ 





ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ತಿದ್ದುಪಡಿ ಅಧಿಸೂಚನೆ 
ಪ್ರಕರಣದ ಸಂಖ್ಯೆ: ಎಲ್‌ಎಕ್ಕೂ:ಎಸ್‌ಆರ್‌:1322004-05, ದಿನಾಂಕ 26ನೇ ಮಾರ್ಚ್‌ 2005 

ಭೂಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894) ರಂತೆ ವಿಧಿ 41)ರ ಅಧಿಸೂಚನೆ ಸಂಖ್ಯೆ: ಎಲ್‌ಎಕ್ಯೂ:ಎಸ್‌ಆರ್‌: 
19:2004-05, ದಿನಾಂಕ: 29.6.2004 ರಂತೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ಇವರಿಂದ ಅನುಮೋದಿಸಿದ್ದು, ಸದರಿ 
ಅಧಿಸೂಚನೆಯು ದಿನಾಂಕ: 19.8.2004ರ ಕರ್ನಾಟಕ ರಾಜ್ಯಪತ್ರದ ಪುಟ 603 ರಿಂದ 605 ವರೆಗೆ ಭಾಗ-6 ರಲ್ಲಿ ವಡವನಘಟ್ಟ, ಹರಳಹಳ್ಳಿ ಗ್ರಾಮದ 
ಜಮೀನು ಹೇಮಾವತಿ ನಾಲಾ ಯೋಜನೆಗೆ ಪ್ರಕಟಗೊಂಡಿರುತ್ತೆ. ಸದರಿ ಅಧಿಸೂಚನೆಯಲ್ಲಿ ಈ ಕೆಳಕಂಡ ತಪಶೀಲಿನಲ್ಲಿ ನಮೂದಿಸಿರುವಂತೆ ತಿದ್ದುಪಡಿ 
ಮಾಡಲಾಗಿದೆ. 






























































ಅನುಸೂಚಿ 
ಜಿಲ್ಲೆ; ತುಮಕೂರು ತಾಲ್ಲೂಕು: ತುರುವೇಕೆರೆ ಹೋಬಳಿ: ಮಾಯಸಂದ್ರ ಗ್ರಾಮ: ವಡವನಘಟ್ಟ, ಹರಳಹಳ್ಳಿ 
ಕ್ರಮ ಸಂಖ್ಯೆ 4(1) ರಂತೆ ಪ್ರಕಟವಾಗಿರುವುದು ತಿದ್ದುಪಡಿಯಾಗಿರುವುದು 
ಸ.ನಂ. ತರಹೆ ವಿಸ್ತೀರ್ಣ ಸ.ನಂ. ತರಹೆ ವಿಸ್ತೀರ್ಣ 
1 2 3 4 5 6 7 
ಗ್ರಾಮ: ವಡವನಘಟ್ಟ 
2 124 ಖುಷ್ಕಿ 0-05 124:1 ಖುಷ್ಕಿ 0-02 
124:2 ಸ್ಕಿ 0-02 1/2 
3 126:3ಎ ಡಿ 0-08 126:3ಎ 4 0-07 
ಗ್ರಾಮ: ಹರಳಹಳ್ಳಿ 
5 7:1 ಖುಷ್ಕಿ 0-16 7:1 | 0-14 
ಖರಾಬ್‌ 0-01 
61:2 ik 0-06 61:2 ಖುಷ್ಮಿ 0-09 
4 ಶಿ 0-05 4 ಟ್ಟ 0-03 1/2 
8 7:1 ಗ 0-03 7:1 ಖರಾಬ್‌ 0-01 
ಖುಷ್ಮಿ 0-01 
ಪಿ.ಆರ್‌. 160 ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು. 


ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ತಿದ್ದುಪಡಿ ಅಧಿಸೂಚನೆ 
ಪ್ರಕರಣದ ಸಂಖ್ಯೆ: ಎಲ್‌ಎಕ್ಕೂ:ಎಸ್‌ಆರ್‌:1342004-05, ದಿನಾಂಕ 26ನೇ ಮಾರ್ಚ್‌ 2005 

ಭೂಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894) ರಂತೆ ವಿಧಿ 4(1)ರ ಅಧಿಸೂಚನೆ ಸಂಖ್ಯೆ: ಎಲ್‌ಎಕ್ಕೂ.ಎಸ್‌ಆರ್‌: 
37:2004-05, ದಿನಾಂಕ: 29.6.2004 ರಂತೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ಇವರಿಂದ ಅನುಮೋದಿಸಿದ್ದು, ಸದರಿ 
ಅಧಿಸೂಚನೆಯು ದಿನಾಂಕ: 12.8.2004ರ ಕರ್ನಾಟಕ ರಾಜ್ಯಪತ್ರದ ಪುಟ 548 ರಿಂದ 552 ವರೆಗೆ ಭಾಗ-6 ರಲ್ಲಿ ಬ್ಯಾಡಗೆರೆ ಗ್ರಾಮದ ಜಮೀನು 
ಹೇಮಾವತಿ ನಾಲಾ ಯೋಜನೆಗೆ ಪ್ರಕಟಗೊಂಡಿರುತ್ತೆ. ಸದರಿ ಅಧಿಸೂಚನೆಯಲ್ಲಿ ಈ ಕೆಳಕಂಡ ತಪಶೀಲಿನಲ್ಲಿ ನಮೂದಿಸಿರುವಂತೆ ತಿದ್ದುಪಡಿ 
ಮಾಡಲಾಗಿದೆ. 









































ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ಕುಣಿಗಲ್‌ ಹೋಬಳಿ: ಅಮೃತೂರು ಗ್ರಾಮ: ಬ್ಯಾಡಗೆರೆ 
ಕ್ರಮ ಸಂಖ್ಯೆ 4(1) ರಂತೆ ಪ್ರಕಟವಾಗಿರುವುದು ತಿದ್ದುಪಡಿಯಾಗಿರುವುದು 

ಸ.ನಂ. ತರಹೆ ವಿಸ್ತೀರ್ಣ ಸ.ನಂ. ತರಹೆ ವಿಸ್ತೀರ್ಣ 
1 2 3 4 5 6 7 
2 61:2 ಖುಷ್ಠಿ 0-03 61:2 ಖುಷ್ಮಿ 0-01 1/2 
4 61:4 ೫ 0-01 61:4 ೫ 0-0 1/4 
5 61:8 ii 0-10 61:8 ಸ್ಟ 0-09 
6 64:1 ಚ 0-01 64:1 23 0-0 1/2 
8 64:3 i 0-04 64:3 0-03 1/2 
9 64:4 4 0-04 64:4 0-03 1/2 
10 64:5 ¥ 0-01 64:5 ಶಿ 0-0 1/2 
12 64:7 ks 0-05 64:7 ಈ 0-04 1/2 
13 64:8 ಡೆ 0-04 64:8 1 0-03 
14 64:9 ಘೆ 0-02 64:9 ತ 0-2 1/2 























































































































೨೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೨೧, ೨೦೦೫ ಭಾಗ - ೬ 
1 2 3 4 5 6 7 
15 64:10 Ks 0-04 64:10 ಈ 0-03 1/2 
16 64:11 ¥ 0-02 64:11 ಸ 0-2 34 
18 72:1 4 0-11 72:2 ಚ 0-11 
22 74:4 ಶಿ 0-02 74:4 ಗ 0-01 1/4 
19 72:3 ks 0-05 72:3 i 0-04 1/2 
25 74:7 ಸ್ನ 0-03 74:7 ಟ್ರ 0-02 1/2 
28 75:4 ಭೆ 0-01 75:4 ಸ 0-0 1/2 
29 75:5 ಸ 0-07 75:5 4 0-05 12 
30 102:1 kk 0-014 102:1 is 0-15 
32 103:3 ಈ 0-09 103:3 bs 0-08 1/2 
33 103:4 i 0-09 103:4 28 0-10 
37 127:1 ¥ 0-03 127:1 ik 0-04 
38 127:2 ಭ್ರ 0-03 127:2 A 0-03 1/2 
39 127:3 ಸ್ಟ 0-03 127:3 ಡಿ 0-03 1/4 
40 127:4 ಸ 0-03 127:4 ೫ 0-03 1/2 
43 127:7 i 0-03 127:7 ದ 0-02 
44 128:1 il 0-07 128:1 ಶಿ 0-12 
48 128:5 33 0-03 128:5 ಗ 0-02 1/2 
49 129:3 1 0-19 129:3 bs 0-18 
50 129:4 ks 0-01 129:4 ಳಿ 0-0 12 

ಪಿ.ಆರ್‌. 161 ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು. 


ತಿದ್ದುಪಡಿ ಅಧಿಸೂಚನೆ 


ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 


ಪ್ರಕರಣದ ಸಂಖ್ಯೆ: ಎಲ್‌ಎಕ್ಕೂ:ಎಸ್‌ಆರ್‌:136/2004-05, ದಿನಾಂಕ 29ನೇ ಮಾರ್ಚ್‌ 2005 


ಭೂಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894) ರಂತೆ ವಿಧಿ 41)ರ ಅಧಿಸೂಚನೆ ಸಂಖ್ಯೆ: ಎಲ್‌ಎಕ್ಕೂ.ಎಸ್‌ಆರ್‌: 
45:2004-05, ದಿನಾಂಕ: 13.7.2004 ರಂತೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ ತುಮಕೂರು ಇವರಿಂದ ಅನುಮೋದಿಸಿದ್ದು, ಸದರಿ 
ಅಧಿಸೂಚನೆಯು ದಿನಾಂಕ: 19.8.2004ರ ಕರ್ನಾಟಕ ರಾಜ್ಯಪತ್ರದ ಪುಟ 655 ರಿಂದ 666 ವರೆಗೆ ಭಾಗ-6 ರಲ್ಲಿ ಮಂಗಿಕುಪ್ಪೆ ಗ್ರಾಮದ ಜಮೀನು 
ಹೇಮಾವತಿ ನಾಲಾ ಯೋಜನೆಗೆ ಪ್ರಕಟಗೊಂಡಿರುತ್ತೆ. ಸದರಿ ಅಧಿಸೂಚನೆಯಲ್ಲಿ ಈ ಕೆಳಕಂಡ ತಪಶೀಲಿನಲ್ಲಿ ನಮೂದಿಸಿರುವಂತೆ ತಿದ್ದುಪಡಿ 















































ಮಾಡಲಾಗಿದೆ. 
ಅನುಸೂಚಿ 
ಜಿಲ್ಲೆ; ತುಮಕೂರು ತಾಲ್ಲೂಕು: ತುರುವೇಕೆರೆ ಹೋಬಳಿ: ಕಸಬಾ ಗ್ರಾಮ: ಮಂಗಿಕುಪ್ಪೆ 
ಕ್ರಮ ಸಂಖ್ಯೆ 4(1) ರಂತೆ ಪ್ರಕಟವಾಗಿರುವುದು ತಿದ್ದುಪಡಿಯಾಗಿರುವುದು 
ಸ.ನಂ. ತರಹೆ ವಿಸ್ತೀರ್ಣ ಸ.ನಂ. ತರಹೆ ವಿಸ್ತೀರ್ಣ 

1 2 3 4 5 6 7 

1 14:42 ಖಿಷ್ಠಿ 0-07 14:42 ಖುಷ್ತಿ 0-03 

5 63 is 0-24 63 ic 0-07 1/2 

6 64 ಫಿ 0-12 64 ಸಿ 0-06 

q 65 2 0-08 65 is 0-05 

ಬಿ ಖರಾಬು 0-0 1/2 

ಪಿ.ಆರ್‌. 154 ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ ತುಮಕೂರು. 


ರದ್ದುಪಡಿ ಅಧಿಸೂಚನೆ 


ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 


ಪ್ರಕರಣದ ಸಂಖ್ಯೆ: ಎಲ್‌ಎಕ್ಯೂ:ಎಸ್‌ಆರ್‌:1/2005-06, ದಿನಾಂಕ 5ನೇ ಏಪ್ರಿಲ್‌ 2005 


ಭೂಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894 ರಂತೆ ವಿಧಿ 41)ರ ಅಧಿಸೂಚನೆ ಸಂಖ್ಯೆ: ಎಲ್‌ಎಕ್ಯೂ:ಎಸ್‌ಆರ್‌: 
39:2004-05, ದಿನಾಂಕ: 29.6.2004 ರಂತೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ಇವರಿಂದ ಅನುಮೋದಿಸಿದ್ದು, ಸದರಿ 
ಅಧಿಸೂಚನೆಯು ದಿನಾಂಕ: 19.8.2004ರ ಕರ್ನಾಟಕ ರಾಜ್ಯಪತ್ರದ ಪುಟ 571 ರಿಂದ 576 ವರೆಗೆ ಭಾಗ-6 ರಲ್ಲಿ ಪುರ ಗ್ರಾಮದ ಜಮೀನು 
ಹೇಮಾವತಿ ನಾಲಾ ಯೋಜನೆಗೆ ಪ್ರಕಟಗೊಂಡಿರುತ್ತೆ. ಸದರಿ ಅಧಿಸೂಚನೆಯಲ್ಲಿ ಈ ಕೆಳಕಂಡ ತಪಶೀಲಿನಲ್ಲಿ ನಮೂದಿಸಿರುವಂತೆ ರದ್ದುಪಡಿ 


ಮಾಡಲಾಗಿದೆ. 
























































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೨೧, ೨೦೦೫ ೨೦೫ 
ಅನುಸೂಚಿ 
ಜಿಲ್ಲೆ; ತುಮಕೂರು ತಾಲ್ಲೂಕು: ಕುಣಿಗಲ್‌ ಹೋಬಳಿ: ಹುಲಿಯೂರು ದುರ್ಗ ಗ್ರಾಮ: ಪುರ 
ಕ್ರಮ ಸಂಖ್ಯೆ 4(1) ರಂತೆ ಪ್ರಕಟವಾಗಿರುವುದು ರದ್ದುಪಡಿಯಾಗಿರುವುದು 
ಸ.ನಂ. ತರಹೆ ವಿಸ್ತೀರ್ಣ ಸ.ನಂ. ತರಹೆ ವಿಸ್ತೀರ್ಣ 
1 2 3 4 6 7 
31 92 ಖುಷ್ಕಿ 0-01 92 ಖುಷ್ಮಿ 0-01 
32 95 ik 0-01 95 0-01 
33 100 ki 0-02 100 ೫ 0-02 
ಪಿ.ಆರ್‌. 157 ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು. 


ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ರದ್ದುಪಡಿ ಅಧಿಸೂಚನೆ 
ಪ್ರಕರಣದ ಸಂಖ್ಯೆ: ಎಲ್‌ಎಕ್ಕೂ:ಎಸ್‌ಆರ್‌:136/2004-05, ದಿನಾಂಕ 29ನೇ ಮಾರ್ಚ್‌ 2005 

ಭೂಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894) ರಂತೆ ವಿಧಿ 4(1)ರ ಅಧಿಸೂಚನೆ ಸಂಖ್ಯೆ: ಎಲ್‌ಎಕ್ಕೂ:ಎಸ್‌ಆರ್‌: 
45:2004-05, ದಿನಾಂಕ: 13.7.2004 ರಂತೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ಇವರಿಂದ ಅನುಮೋದಿಸಿದ್ದು, ಸದರಿ 
ಅಧಿಸೂಚನೆಯು ದಿನಾಂಕ: 19.8.2004ರ ಕರ್ನಾಟಕ ರಾಜ್ಯಪತ್ರದ ಪುಟ 655 ರಿಂದ 666 ವರೆಗೆ ಭಾಗ-6 ರಲ್ಲಿ ಮಂಗಿಕುಪ್ಪೆ ಗ್ರಾಮದ ಜಮೀನು 
ಹೇಮಾವತಿ ನಾಲಾ ಯೋಜನೆಗೆ ಪ್ರಕಟಗೊಂಡಿರುತ್ತೆ. ಸದರಿ ಅಧಿಸೂಚನೆಯಲ್ಲಿ ಈ ಕೆಳಕಂಡ ತಪಶೀಲಿನಲ್ಲಿ ನಮೂದಿಸಿರುವಂತೆ ರದ್ದುಪಡಿ 
ಮಾಡಲಾಗಿದೆ. 















































ಅನುಸೂಚಿ 
ಜಿಲ್ಲೆ; ತುಮಕೂರು ತಾಲ್ಲೂಕು: ತುರುವೇಕೆರೆ ಹೋಬಳಿ: ಕಸಬಾ ಗ್ರಾಮ: ಮಂಗಿಕುಪ್ರೆ 
ಕ್ರಮ ಸಂಖ್ಯೆ 4(1) ರಂತೆ ಪ್ರಕಟವಾಗಿರುವುದು ರದ್ದುಪಡಿಯಾಗಿರುವುದು 
ಸ.ನಂ. ತರಹೆ ವಿಸ್ತೀರ್ಣ ಸ.ನಂ. ತರಹೆ ವಿಸ್ತೀರ್ಣ 

1 2 3 4 6 7 

2 60 ಖುಷ್ಠಿ 0-03 60 ಖುಷ್ಮಿ 0-03 

3 61 ಶಿ 0-11 61 % 0-11 

4 62 4 0-18 62 ky 0-18 
ಪಿ.ಆರ್‌. 158 ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು. 


ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ತಿದ್ದುಪಡಿ ಅಧಿಸೂಚನೆ 
ಪ್ರಕರಣದ ಸಂಖ್ಯೆ: ಎಲ್‌ಎಕ್ಕೂ:ಎಸ್‌ಆರ್‌:133/2004-05, ದಿನಾಂಕ 26ನೇ ಮಾರ್ಚ್‌ 2005 

ಭೂಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894) ರಂತೆ ವಿಧಿ 41)ರ ಅಧಿಸೂಚನೆ ಸಂಖ್ಯೆ: ಎಲ್‌ಎಕ್ಕೂ:ಎಸ್‌ಆರ್‌: 
36:2004-05, ದಿನಾಂಕ: 29.6.2004 ರಂತೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ ತುಮಕೂರು ಇವರಿಂದ ಅನುಮೋದಿಸಿದ್ದು, ಸದರಿ 
ಅಧಿಸೂಚನೆಯು ದಿನಾಂಕ: 19.8.2004ರ ಕರ್ನಾಟಕ ರಾಜ್ಯಪತ್ರದ ಪುಟ 576 ರಿಂದ 577 ವರೆಗೆ ಭಾಗ-6 ರಲ್ಲಿ ಕೊರಠಿ ಗ್ರಾಮದ ಜಮೀನು 
ಹೇಮಾವತಿ ನಾಲಾ ಯೋಜನೆಗೆ ಪ್ರಕಟಗೊಂಡಿರುತ್ತೆ. ಸದರಿ ಅಧಿಸೂಚನೆಯಲ್ಲಿ ಈ ಕೆಳಕಂಡ ತಪಶೀಲಿನಲ್ಲಿ ನಮೂದಿಸಿರುವಂತೆ ತಿದ್ದುಪಡಿ 
ಮಾಡಲಾಗಿದೆ. 






































ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ಕುಣಿಗಲ್‌ ಹೋಬಳಿ: ಅಮೃತಾರು ಗ್ರಾಮ: ಕೊರಠಿ 
ಕ್ರಮ ಸಂಖ್ಯೆ 4(1) ರಂತೆ ಪ್ರಕಟವಾಗಿರುವುದು ತಿದ್ದುಪಡಿಯಾಗಿರುವುದು 
ಸ.ನಂ. ತರಹೆ ವಿಸ್ತೀರ್ಣ ಸ.ನಂ. ತರಹೆ ವಿಸ್ತೀರ್ಣ 
1 2 3 4 5 6 7 
2 36 ಖುಷ್ಕಿ 1-10 36:1 ಖುಷ್ಕಿ 1-04 
ಖರಾಬ್‌ 0-06 ಖರಾಬ್‌ 0-06 
ಪಿ.ಆರ್‌. 159 ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು. 


ವಿಶೇಷ ಭೂಸ್ವಾಧೀನಾಧಿಕಾರಿಗಳ ಕಾರ್ಯಾಲಯ, ಕೊಟ್ಟೂರು-ಹರಿಹರ ರೈಲ್ವೆ ಬ್ರಾಡ್‌ಗೇಜ್‌ ಲೈನ್‌ ನಿರ್ಮಾಣ, ಹರಪನಹಳ್ಳಿ, 
ಕರ್ನಾಟಕ ಭೂಸ್ವಾಧೀನ ಕಾಯ್ದೆ 1894ರ ಕಲಂ 17(4) ರಡಿ (ಕಲಂ 160) ರಲ್ಲಿ ಓದಲಾದಂತೆ) ಅಧಿಸೂಚನೆ 


ಸಂಖ್ಯೆ: ಕಂವಿಭೂಸ್ವಾ/ಕೊಹರೈಲ್ವೆ/ಸಿಆರ್‌/23/2002-03, ದಿನಾಂಕ: 11ನೇ ಮಾರ್ಚ್‌ 2005 


ಕರ್ನಾಟಕ ಸರ್ಕಾರದವರು 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ ಕ್ರಮ ಸಂಖ್ಯೆ 16 ರಲ್ಲಿ ತಿದ್ದುಪಡಿಯಾದ 1894ನೇ ಸಾಲಿನ ಭೂ 
ಸಂಗ್ರಹಣ ಅಧಿನಿಯಮದ (1894ರ ಸಾಲಿನ ಕೇಂದ್ರ ಅಧಿನಿಯಮ 1ರ) ಪ್ರಕರಣ 16(2)ರ ಮೇರೆಗೆ ಈ ಮೂಲಕ ಅನುಸೂಚಿಯಡಿ ಸೂಚಿಸಲಾದ 
ಜಮೀನುಗಳನ್ನು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಕೊಟ್ಟೂರು-ಹರಿಹರ ರೈಲ್ವೆ ಬ್ರಾಡ್‌ಗೇಜ್‌ ಲೈನ್‌ ನಿರ್ಮಾಣಕ್ಕಾಗಿ ಅಧಿಕೃತವಾಗಿ ಸದರಿ 





೨೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೨೧, ೨೦೦೫ ಭಾಗ - ೬ 





ಭೂಸ್ವಾಧೀನ ಅಧಿನಿಯಮದ ಪ್ರಕರಣ 161) ರಂತೆ ವಶಪಡಿಸಿಕೊಳ್ಳಲಾಗಿದೆ ಎಂದು ಈ ಮೂಲಕ ಪ್ರಕಟಿಸಲಾಗಿದೆ. ಹಾಗೂ ದಕ್ಷಿಣ-ಪಶ್ಚಿಮ ರೈಲ್ವೆ 
ಇಲಾಖೆ ಪರವಾಗಿ ಭೂಸ್ವಾಧೀನಪಡಿಸಲಾಗಿದೆ. 
































ಅನುಸೂಚಿ 
ಜಿಲ್ಲೆ: ಬಳ್ಳಾರಿ ತಾಲ್ಲೂಕು: ಕೂಡ್ಲಿಗಿ ಹೋಬಳಿ: ಕೊಟ್ಟೂರು ಗ್ರಾಮ: ಚಪ್ಪರದಹಳ್ಳಿ 
ಕ್ರಮ ಸ.ನಂ ತರಹೆ ವಿಸ್ತೀರ್ಣ ಆಕಾರ ವಶಪಡಿಸಿಕೊಂಡ 
ಸಂಖ್ಯೆ ಎಕರೆ-ಸೆಂಟ್ಸ್‌ ರೂ-ಪೈ ದಿನಾಂಕ 
1 1 ಖಿಷ್ಠಿ 0-50 0-34 19.8.2004 
ಡಿ.ಹೆಚ್‌. ಪಾಂಡುರಂಗನ್‌ 
ಪಿ.ಆರ್‌. 162 ವಿಶೇಷ ಭೂಸ್ವಾಧೀನಾಧಿಕಾರಿ, ಕೊಟ್ಟೂರು-ಹರಿಹರ ರೈಲ್ವೆ ಬ್ರಾಡ್‌ಗೇಜ್‌ 


ಲೈನ್‌ ನಿರ್ಮಾಣ ಯೋಜನೆ, ಹರಪನಹಳ್ಳಿ. 
ವಿಶೇಷ ಭೂಸ್ತಾಧೀನಾಧಿಕಾರಿಗಳ ಕಾರ್ಯಾಲಯ, ಹೇಮಾವತಿ ವಲಯ, ತುಮಕೂರು 
ಭೂಸ್ವಾಧೀನ ಅಧಿನಿಯಮ 1894ರ ಪ್ರಕರಣ 16(2)ರ ಅನ್ವಯ ಅಧಿಸೂಚನೆ 


ಭೂಸ್ವಾಧೀನ ಅಧಿನಿಯಮ ಪ್ರಕರಣ 1661) ರಂತೆ ವಶಪಡಿಸಿಕೊಳ್ಳಲಾಗಿದೆ ಎಂದು ಈ ಮೂಲಕ ಪ್ರಕಟಿಸಲಾಗಿದೆ. 


ಕ್ರಮಾಂಕ: ಎಸ್‌ಎಲ್‌ಎಒಎಸ್‌ಆರ್‌;(ಗು)10/2002-03, ದಿನಾಂಕ: 30ನೇ ಮಾರ್ಚ್‌ 2005 
ಕರ್ನಾಟಕ ಸರ್ಕಾರದವರು 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ ಕ್ರಮ ಸಂಖ್ಯೆ 17 ರಲ್ಲಿ ತಿದ್ದುಪಡಿಯಾದ 1894ನೇ ಸಾಲಿನ ಭೂ 
ಸಂಗ್ರಹಣ ಅಧಿನಿಯಮ 1894ರ ಸಾಲಿನ ಕೇಂದ್ರ ಅಧಿನಿಯಮ 1ರ ಪ್ರಕರಣ 160ರ ಮೇರೆಗೆ ಈ ಮೂಲಕ ಅನುಸೂಚಿಯಡಿ ಸೂಚಿಸಲಾದ 
ಜಮೀನುಗಳನ್ನು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೇಮಾವತಿ ನಾಲಾ ಯೋಜನೆಯ ನಾಲಾ ನಿರ್ಮಾಣಕ್ಕಾಗಿ ಅಧಿಕೃತವಾಗಿ ಸದರಿ 































































































ಅನುಸೂಚಿ 

ಜಿಲ್ಲೆ: ತುಮಕೂರು ತಾಲ್ಲೂಕು: ಗುಬ್ಬಿ ಹೋಬಳಿ: ಕಡಬಾ ಕಸಬಾ ಗ್ರಾಮ: ಬೆಲವತ್ತ, ತಿಪ್ಪೂರು 
ಕ್ರಮ ಸ. ನಂ. ತರಹೆ ವಿಸ್ತೀರ್ಣ ಆಕಾರ ವಶಪಡಿಸಿಕೊಂಡ 
ಸಂಖ್ಯೆ ಎ-ಗುಂ ರೂ-ಪ್ಪೆ ದಿನಾಂಕ 

1 2 3 4 5 6 

ತಾಲ್ಲೂಕು: ಗುಬ್ಬಿ, ಗ್ರಾಮ: ಬೆಲವತ್ತ 

1 87:3 ಖುಷ್ಮಿ 0-01 0-03 30.11.95 

2 89:1ಬಿ ಚ 0-09 0-16 ಈ 

3 89:12 ಭ್ರ 0-14 3/4 0-16 

4 89:2 ಶಿ 0-08 0-14 ಸ 

5 90:1ಬಿ ಟೆ 0-01 1/2 0-04 ಣೆ 

6 90:2 ಸ 0-10 0-25 4 

7 91:12 ೫ 0-07 1/2 0-19 ೪ 

8 91:1ಬಿ 1 0-06 0-15 ೫ 

9 91:2ಬಿ 13 0-0 1/2 0-01 is 

10 92:1 Ks 0-03 0-08 44 

11 92:2ಎ1 i 0-06 1/2 0-17 ik 

12 92:2ಬಿ is 0-07 0-19 ಟೆ 

13 92:3 ik 0-17 0-77 ಸಿ 

14 163:2 ?? 0-10 0-27 4 

ತಾಲ್ಲೂಕು: ಗುಬ್ಬಿ, ಗ್ರಾಮ: ತಿಪ್ಪೂರು 

1 26:1 ಖುಷ್ಕಿ 0-17 0-51 30.11.95 

2 26:2 ತ 0-01 1/2 0-04 il 

3 27 if 0-10 0-27 ks 

4 28:2 ಸ್ತ 0-05 0-14 ೫ 

5 30:2ಸಿ ಟ್ಟ 0-01 0-03 ಸ 

6 30:2ಡಿ ಸ 0-10 0-27 ks 

7 31:1ಬಿ is 0-12 0-33 4 

ಭಾಗಾಯು 0-05 0-48 ik 
8 33:1 ಭಾಗಾಯ್ತು 0-04 1/2 0-43 ಸ 


























ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೨೧, ೨೦೦೫ ೨೦೭ 































































































1 2 3 4 5 6 
9 33:2 ಭಾಗಾಯ್ತು 0-05 0-48 30.11.95 
10 33:3 ಸ 0-05 0-48 3 
11 33:4 ಭಾಗಾಯ್ತು 0-15 1-44 ಕಿ 
12 36 ki 0-24 0-66 kk 
13 151 is 0-07 0-28 (4 
14 152 ಚಿ 0-31 1-24 ik 
15 153:1 ಖುಷ್ಕಿ 0-03 1/2 0-09 ಟೆ 
16 153:2 ಖುಷ್ಮಿ 0-03 3/4 0-10 ಸೇ 
17 15323 ಖುಷ್ಮಿ 0-03 1/4 0-09 id 
18 153:4 ೫ 0-03 1/4 0-09 ks 
19 170 & 0-31 1-01 i 
20 171 1-06 1-38 ೫ 
21 188:1ಎ ೫ 0-02 0-03 ಗೆ 

188:1ಬಿ ಕ 0-07 0-12 (4 
188:1ಸಿ ik 0-06 0-10 ೫ 
188:1ಡಿ ಸ್ನ 0-10 1/2 0-18 ೫ 
188:1ಇ bi 0-02 0-03 ೫ 
22 189:6 i 0-11 0-16 ಸ್ತ 
23 220 ಸ 0-15 0-41 ೫ 
24 221 je 0-06 0-16 2 
25 222:2 ಣಿ 0-06 0-18 ki 
26 2223 ಈ 0-11 0-33 ೫ 
27 222:4 ಭಾಗಾಯ್ತು 0-05 0-54 & 
28 222:5 ಖುಷ್ಕಿ 0-03 0-09 | 
ಭಾಗಾಯ್ತು 
29 2231 ಖುಷ್ಮಿ 0-05 0-15 i 
ಪಿ.ಆರ್‌. 164 ವಿಶೇಷ ಭೂಸ್ವಾಧೀನಾಧಿಕಾರಿ, ಹೇಮಾವತಿ ನಾಲಾವಲಯ, ತುಮಕೂರು. 


ವಿಶೇಷ ಭೂಸ್ವಾಧೀನಾಧಿಕಾರಿಗಳ ಕಾರ್ಯಾಲಯ, ಹೇಮಾವತಿ ನಾಲಾ ವಲಯ, ತುಮಕೂರು 
ಭೂಸ್ವಾಧೀನ ಅಧಿನಿಯಮ 1894ರ ಪ್ರಕರಣ 16(2)ರ ಅನ್ವಯ ಅಧಿಸೂಚನೆ 
ಕ್ರಮಾಂಕ: ಎಸ್‌ಎಲ್‌ಎಒಎಸ್‌ಆರ್‌:(ಗು)16/1998-99, ದಿನಾಂಕ: 26ನೇ ಫೆಬ್ರವರಿ 2005 
ಕರ್ನಾಟಕ ಸರ್ಕಾರದವರು 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ ಕ್ರಮ ಸಂಖ್ಯೆ 17 ರಲ್ಲಿ ತಿದ್ದುಪಡಿಯಾದ 1894ನೇ ಸಾಲಿನ ಭೂ 
ಸಂಗ್ರಹಣ ಅಧಿನಿಯಮ (1894ರ ಸಾಲಿನ ಕೇಂದ್ರ ಅಧಿನಿಯಮ 1ರ) ಪ್ರಕರಣ 16(2)ರ ಮೇರೆಗೆ ಈ ಮೂಲಕ ಅನುಸೂಚಿಯಡಿ ಸೂಚಿಸಲಾದ 
ಜಮೀನುಗಳನ್ನು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೇಮಾವತಿ ನಾಲಾ ಯೋಜನೆಯ ನಾಲಾ ನಿರ್ಮಾಣಕ್ಕಾಗಿ ಅಧಿಕೃತವಾಗಿ ಸದರಿ 
ಭೂಸ್ವಾಧೀನ ಅಧಿನಿಯಮದ ಪ್ರಕರಣ 16(1) ರಂತೆ ವಶಪಡಿಸಿಕೊಳ್ಳಲಾಗಿದೆ ಎಂದು ಈ ಮೂಲಕ ಪ್ರಕಟಿಸಲಾಗಿದೆ. 





























ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ಗುಬ್ಬಿ ಹೋಬಳಿ: ನಿಟ್ಟೂರು ಗ್ರಾಮ: ಸೋಮಲಾಪುರ 
ಕ್ರಮ ಸ. ನಂ. ತರಹೆ ವಿಸ್ತೀರ್ಣ ಆಕಾರ ವಶಪಡಿಸಿಕೊಂಡ 
ಸಂಖ್ಯೆ ಎ-ಗುಂ ರೂ-ಪೈ ದಿನಾಂಕ 
1. ಸೋಮಲಾಪುರ 
1 55:2 ಖುಷ್ಕಿ 0-02 0-06 31.7.1997 
2. ಗ್ರಾಮ: ಉದ್ದ ಹೊಸಕೆರೆ 

2 11 ಖುಷ್ಕಿ 1-04 1-32 31.7.1997 

3 7:1 ಬ 0-10 1-20 ೫ 

4 8ಪೈ ಚ್ದ 0-06 0-20 1 

5 6:1ಪೈ ೫ 0-06 0-21 ik 

6 6:2 4 0-03 0-10 is 


























೨೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೨೧, ೨೦೦೫ ಭಾಗ - ೬ 






































ಕ್ರಮ ಸ. ನಂ. ತರಹೆ ವಿಸ್ತೀರ್ಣ ಆಕಾರ ವಶಪಡಿಸಿಕೊಂಡ 
ಸಂಖ್ಯೆ ಎ-ಗುಂ ರೂ-ಪ್ಪೆ ದಿನಾಂಕ 
7 5:2 22 0-15 0-49 is 
8 5:1ಪೈ ಖುಷ್ಕಿ 0-09 1/2 0-36 ಫಿ 
ಭಾಗಾಯ್ತು 0-0 12 
ಪಿ.ಆರ್‌. 163 ವಿಶೇಷ ಭೂಸ್ವಾಧೀನಾಧಿಕಾರಿ, ಹೇಮಾವತಿ ನಾಲಾವಲಯ, ತುಮಕೂರು. 


ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ಕೋಲಾರ ಜಿಲ್ಲೆ, ಕೋಲಾರ 
ಭೂ ಆರ್ಜನೆ ಅಧಿನಿಯಮ 4(1) ಪ್ರಕರಣದ ಮೇರೆಗೆ ಅಧಿಸೂಚನೆ 
ಕ್ರಮಾಂಕ: ಎಲ್‌ಎಕ್ಕೂ.ಎಸ್‌ಆರ್‌:5/2001-02, ದಿನಾಂಕ: 5ನೇ ಏಪ್ರಿಲ್‌ 2005 

ಇದರ ಮುಂದಿನ ಅನುಸೂಚಿಯಲ್ಲಿ ಸೂಚಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ದೊಡ್ಡಲಿಯ್ಕೂರು ಗ್ರಾಮದ 
ಬಳಿ ಹೊಸಕೆರೆ ನಿರ್ಮಾಣಕ್ಕಾಗಿ ಅಗತ್ಯವಾಗಲಿವೆಯೆಂದು ಕರ್ನಾಟಕ ಸರ್ಕಾರಕ್ಕೆ ಕಂಡುಬಂದಿರುವುದರಿಂದ: 

ಕರ್ನಾಟಕ ಅಧಿನಿಯಮದ 1991ರ 33ರ ಮೂಲಕ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ: 
1894ರ 1)ರ 4ನೇ ಪ್ರಕರಣದ (1ನೇ ಉಪಪ್ರಕರಣದ ಉಪಬಂಧಗಳ ಅನುಸಾರವಾಗಿ ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಈ ಬಗ್ಗೆ ಈ ಮೂಲಕ 
ನೋಟೀಸು ಕೊಡಲಾಗಿದೆ. ಹಾಗೂ ಕರ್ನಾಟಕ ಸರ್ಕಾರವು ಆ ಅಧಿನಿಯಮದ ಕಲಂ 4(2)ನೆಯ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಲು ವಿಶೇಷ ಭೂಆರ್ಜನೆ ಅಧಿಕಾರಿ ಮತ್ತು ಅವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡಿರುತ್ತೆ. 

ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರವು ಅಧಿನಿಯಮದ 5ಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ 
ಪ್ರಕಾರ್ಯಗಳನ್ನು ನಿರ್ವಹಿಸಲು ಸಹಾಯಕ ಕಮೀಷನರ್‌ ಮತ್ತು ಭೂ ಸ್ವಾಧೀನಾಧಿಕಾರಿಗಳು, ಕೋಲಾರ ಉಪ ವಿಭಾಗ, ಕೋಲಾರ ಇವರನ್ನು ನೇಮಕ 
ಮಾಡಿದೆ. 

ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವನೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ, ಅವುಗಳನ್ನು ಈ ಅಧಿಸೂಚನೆ 
ಪ್ರಕಟವಾದ ಮೂವ್ವತ್ತು ದಿನಗಳೊಳಗಾಗಿ ಕರ್ನಾಟಕ ಅಧಿನಿಯಮ 1991ರ 33ರ ಮೂಲಕ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894ರ 
3ಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಕವಾದ ಸಹಾಯಕ ಕಮೀಷನರ್‌ ಮತ್ತು ಭೂ 
ಸ್ವಾಧೀನಾಧಿಕಾರಿಗಳು ಕೋಲಾರ ಉಪ ವಿಭಾಗ, ಕೋಲಾರ ಇವರಿಗೆ ಲಿಖಿತದಲ್ಲಿ ಸಲ್ಲಿಸಬಹುದು. 

ಸದರಿ ಆರ್ಜನೆ ಉದ್ದೇಶಕ್ಕಾಗಿ ಸದರಿ ಜಮೀನುಗಳ ಮೇಲೆ ನಿಯೋಜಿತರಾದ ಯಾವನೇ ಮೋಜಣಿದಾರ ಅಥವಾ ಬೇರೆ ವ್ಯಕ್ತಿಗಳಿಗೆ 
ಅಡ್ಡಿಯನ್ನುಂಟು ಮಾಡಬಾರದೆಂದು ಅಥವಾ ಅವರ ಕಾರ್ಯದಲ್ಲಿ ಹಸ್ತಕ್ಷೇಪ ಮಾಡಬಾರದೆಂದು, ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ 
ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ಜಿಲ್ಲಾಧಿಕಾರಿ, ಕೋಲಾರ ಜಿಲ್ಲೆ, ಕೋಲಾರ 
ಇವರ ಅನುಮತಿಯಿಲ್ಲದೆ ಮಾರಾಟ, ಗುತ್ತಿಗೆ, ಅಡಮಾನ ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ ಭೂಮಿಗಳ ವಿಲೇಗಾಗಿ 
ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಆರ್ಜನೆ ಮಾಡಿಕೊಳ್ಳಲಾಗುವ 
ಸದರಿ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯೂ ಸದರಿ ಅಧಿನಿಯಮದ (ಏಳನೇ ಖಂಡದ) 24ನೇ 
ಪ್ರಕರಣದ ಮೇರೆಗಿನ ಗಣನೆಗೆ ತೆಗೆದುಕೊಳ್ಳಬಾರದು. 

ಉಪ ವಿಭಾಗಾಧಿಕಾರಿಗಳು ಮತ್ತು ಭೂ ಸ್ವಾಧೀನಾಧಿಕಾರಿ, ಕೋಲಾರ ಉಪ ವಿಭಾಗ, ಕೋಲಾರ ರವರ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ 
ನಕಾಶೆಯನ್ನು ಪರಿಶೀಲನೆಗಾಗಿ ಇಡಲಾಗಿದೆ. 

















ಅನುಸೂಚಿ 
ಜಿಲ್ಲೆ: ಕೋಲಾರ ತಾಲ್ಲೂಕು: ಕೋಲಾರ ಹೋಬಳಿ: ವಕ್ಕಲೇರಿ ಗ್ರಾಮ: ದೊಡ್ಡಲಿಯ್ಕೂರು 
ಕ್ರಮ ಖಾತೆದಾರರ! ಅನುಭವದಾರರ ಅಥವಾ ಹಿತಾಸಕ್ತಿ ಸ.ನಂ. ತರಹೆ ಅಗತ್ಯವಾದ ಅಂದಾಜು | ಮೌಲ್ಯ ನಿರ್ಧರಣೆ 
ಸಂಖ್ಯೆ ಹೊಂದಿರುವ ಇತರೆ ವ್ಯಕ್ತಿಯ ಹೆಸರು ವಿಸ್ತೀರ್ಣ ಆಕಾರ 
ಎ.ಗುಂ. ರೂ.ಪೈ. 
1 | 1 ವೀರಣ್ಣ ದೇವರು 9 ಖುಷ್ಕಿ 1-00 2-21 
2) ನಾರಾಯಣಪ್ಪ 
3 ಈಶ್ವರಪ್ಪ 
4) ಚಿಕ್ಕರಾಮಪ್ಪ ಬಿನ್‌ ಮುನಿಯಪ್ಪ 
2_[ ಷೇಕ್‌ ಬಕ್ಕು ಸಾಬಿ ಬಿನ್‌ ದೊಡ್ಡಯಾಕೂಬ್‌ ಸಾಬಿ 94 ಖುಷ್ಕಿ 1-00 1-48 
3 | ಸೈಯ್ಯದ್‌ ಮೆಹಬೂಬ್‌ ಬಿನ್‌ ಚಿಕ್ಕ ಯಾಕೂಬ್‌ ಸಾಬಿ 95 ಖುಷ್ಕಿ 2-00 2-94 
ಒಟ್ಟು 4-00 


























(ಒಟ್ಟು ವಿಸ್ತೀರ್ಣ ನಾಲ್ಕು ಎಕರೆ ಮಾತ್ರ) 
ಪಿ.ಆರ್‌. 168 ಜಿಲ್ಲಾಧಿಕಾರಿಗಳು, ಕೋಲಾರ ಜಿಲ್ಲೆ ಕೋಲಾರ 


